RNI No. KARBIL/2001/47147 





ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೮ ಬೆಂಗಳೂರು, ಗುರುವಾರ, ಮೇ ೧೬, ೨೦೧೩ (ವೈಶಾಖ ೨೬, ಶಕ ವರ್ಷ ೧೯೩೫) ಸಂಚಿಕೆ ೨೦ 
Volume 148 Bangalore, Thursday, May 16, 2013 (Vaishakha 26, Shaka Varsha 1935) Issue 20 
ಭಾಗ ೬ 


ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 
ಸ್ಥಳೀಯವಾಗಿ ಅನ್ವಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು 


ಪುರಸಭಾ ಕಾರ್ಯಾಲಯ, ಶಿಕಾರಿಪುರ-577427 
ಸಾರ್ವಜನಿಕ ಪ್ರಕಟಣೆ 
ನಂ. ಪುಶಿ/ನಿವೇಶನ/ಸಿಆರ್‌/67/2011-12, ದಿನಾಂಕ 04-03-2013 
ಶಿಕಾರಿಪುರ ಪಟ್ಟಣದ ಸಾರ್ವಜನಿಕರಿಗೆ ತಿಳಿಯಪಡಿಸುವುದೇನೆಂದರೆ, ಶಿಕಾರಿಪುರ ಪಟ್ಟಣದ ಪುರಸಭೆ ಮಾಲೀಕತ್ವದ ಈ ಕೆಳಗೆ ವಿವರಿಸಿದ 
ನಿವೇಶನಗಳನ್ನು ಅವುಗಳ ಮುಂದೆ ಹೆಸರಿಸಿದ ಮನವಿದಾರರುಗಳಿಗೆ ಮ೦ಜೂರು ಮಾಡುವ ಬಗ್ಗೆ ದಿನಾ೦ಕ 19-11-2012 ರಂದು ಜರುಗಿದ ಪುರಸಭೆಯ 
ಸಾಮಾನ್ಯ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ. ಆದ್ದರಿಂದ ಈ ಕುರಿತು ಕರ್ನಾಟಕ ಪುರಸಭೆಗಳ (ಗೈಡೆನ್ಸ್‌ ಆಫ್‌ ಆಫೀಸರ್ಸ್‌ ಗ್ರಾಂಟ್‌ ಆಫ್‌ ಕಾಪೀಸ್‌ ಮತ್ತು 
ಇತರೆ ಉಪ ಬಂಧಗಳು) 1966ರ ನಿಯಮ 39ರ ಪ್ರಕಾರ ಸಾರ್ವಜನಿಕರಿಂದ ಸಲಹೆ ಸೂಚನೆ ಆಕ್ಷೇಪಣೆಗಳನ್ನು ಆಹ್ವಾನಿಸಲಾಗಿದೆ. 









































ನಿವೇಶನದ 
ಕ್ರಮ | ಅಸೆಸ್‌ಮೆಂಟ್‌ ಮನವಿದಾರರ 
ಅಳತೆ ಮತ್ತು ಚಕ್ಷುಬಂದಿ ಉದೇಶ 
ಸಂಖ್ಯೆ ನಂ. ಡ್‌ ಈ ಹೆಸರು ಇ 
ವರ್ಣನೆ 
1 2 3 4 5 6 
1 777/777 28' x 98' | ಪೂರ್ವ ಸ್ತೀ ಶಕ್ತಿ ಭವನ ಅಧ್ಯಕ್ಷರು. ಕನ್ನಡ ಸಾಹಿತ್ಯ 
ಇ ನ್‌ಗಿನ್‌ 
1663 ಖಾಲಿ ಪಶ್ಚಿಮಕ್ಕೆ ಗಂಥಾಲಯ ತಾಲ್ಲೂಕು ಕನ್ನಡ ಪರಿಷತ್‌ 
ನಿವೇಶನ ಸಾಹಿತ್ಯ ಪರಿಷತ್‌, ಕಟ್ಟಡ 
ಉತ್ತರಕ್ಕೆ ಪುರಸಭೆ ಕಾಂಪ್ಲೆಕ್ಸ್‌ ಮತ್ತು ಖಾಲಿ ಜಾಗ ಶಿಕಾರಿಪುರ 
ದಕ್ಷಿಣಕ್ಕೆ ಧನರಾಜ್‌ ಹೇಮರಾಜ್‌ ಶಾಲೆ 








ಆದ್ದರಿಂದ ಈ ಪ್ರಕಟಣೆ ಪ್ರಕಟಗೊಂಡ 30 ದಿನಗಳ ಒಳಗಾಗಿ ಏನಾದರೂ ಸಲಹೆ, ಸೂಚನೆ ಮತ್ತು ಆಕ್ಷೇಪಣೆಗಳಿದ್ದಲ್ಲಿ ನೀಡಬಯಸುವವರು 
ನೀಡಬಹುದಾಗಿದೆ. ನಂತರ ಬಂದ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ ತಿಳಿಯುವುದು. 


ಆಡಳಿತಾಧಿಕಾರಿ, 
ಪುರಸಭೆ, ಶಿಕಾರಿಪುರ. 


ಮುಖ್ಯಾಧಿಕಾರಿ, 
P.D. 15 ಪುರಸಭೆ, ಶಿಕಾರಿಪುರ. 


(೬೦೧) 


೬೦೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೬, ೨೦೧೩ ಭಾಗ ೬ 





ಕಂದಾಯ ಸಚಿವಾಲಯ 
ಭೂಸ್ವಾಧೀನ ಕಾಯ್ದೆ ಕಲಂ 17(1) ರ ಅನ್ವಯ ಕಲಂ 6(1)ರ ಅಂತಿಮ ಘೋಷಣೆ 
ಕ್ರಮಾಂಕ : ಕಂಇ ಭೂಸ್ವಾ ಐಸಿಆರ್‌ 5/2012-13, 
ದಿನಾಂಕ 18-04-2012 


ಈ ಕೆಳಗಿನ ಅನುಸೂಚಿಯಲ್ಲಿ ನಿರ್ಧಿಷ್ಟಪಡಿಸಿರುವ ಜಮೀನುಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ತುಂಗಾ ಮೇಲ್ಕಂಡೆ ಯೋಜನೆಯ ಉಪ 
ಕಾಲುವೆ ನಿರ್ಮಾಣದ ಸಲುವಾಗಿ ಅವಶ್ಯಕವಾಗಿ ಬೇಕಾಗಿರುವುದರಿಂದ ಜಿಲ್ಲಾಧಿಕಾರಿಗಳು, ದಾವಣಗೆರೆ ಇವರ ಪತ್ರ ಸಂ. ಎಲ್‌ಎಕ್ಯೂ ಸಿಆರ್‌ 74/2010-11, 
ದಿನಾಂಕ 4-11-2010 ರ ಅಧಿಸೂಚಿಯಲ್ಲಿ ತಿಳಿಯಪಡಿಸಲಾಗಿದೆ ಹಾಗೂ ದಿನಾ೦ಕ 23-12-2010 ರಂದು ರಾಜ್ಯ ಪತ್ರದಲ್ಲಿ ಪ್ರಕಟಿಸಲಾಗಿದೆ. 

ಸದರಿ ಅಧಿನಿಯಮದ 17ನೇ ಪ್ರಕಟಣದ (1ನೇ ಉಪ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ ಕರ್ನಾಟಕ ಸರಕಾರವು 
ಸದರಿ ಅಧಿನಿಯಮದ 9ನೇ ಪ್ರಕರಣದ (1ನೇ ಉಪ ಪ್ರಕರಣದಲ್ಲಿ ಸೂಚಿಸಿರುವ ನೋಟೀಸಿನ ಪ್ರಕರಣದಲ್ಲಿ ಸೂಚಿಸಿರುವ ನೋಟೀಸಿನ ಪ್ರಕಟಣೆಯ 
ದಿನಾಂಕದಿಂದ 15 ದಿವಸಗಳ ಮುಕ್ತಾಯದ ನಂತರ ಸದರಿ ಭೂಮಿಗಳನ್ನು ಸ್ವಾಧೀನಕ್ಕೆ ತೆಗೆದುಕೊಳ್ಳಬಹುದೆಂದು ನಿರ್ದೇಶಿಸಿರುತ್ತಾರೆ. 


ಸದರಿ ಭೂ ಸ್ವಾಧೀನ ಅಧಿನಿಯಮದ 6ನೇ ಪ್ರಕರಣದ ಮೇರೆಗೆ ಸದರಿ ಜಮೀನುಗಳು ಮೇಲಿನ ಉದ್ದೇಶಕ್ಕಾಗಿ ಅಗತ್ಯವಾಗಿ ಬೇಕಾಗಿರುವುದೆಂದು 
ಈ ಮೂಲಕ ಘೋಷಿಸಲಾಗಿದೆ. ಸದರಿ ಭೂ ಸ್ವಾಧೀನ ಅಧಿನಿಯದ ಪ್ರಕಾರ 3ನೇ ಪ್ರಕರಣದ (ಸಿ) ಖಂಡದ ಮೇರೆಗೆ ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, 
ತುಂಗಾ ಮೇಲ್ದಂಡೆ ಯೋಜನೆ, ಶಿವಮೊಗ್ಗ ಇವರನ್ನು ಸದರಿ ಜಮೀನುಗಳ ಸಂಬಂಧದಲ್ಲಿ ಮುಂದಿನ ಎಲ್ಲಾ ಕಾನೂನು ಕ್ರಮಗಳನ್ನು ಕೈಗೊಳ್ಳಲು 
ಜಿಲ್ಲಾಧಿಕಾರಿಗಳವರ ಪ್ರಶಾಸನ ಕಾರ್ಯವನ್ನು ನಿರ್ವಹಿಸುವಂತೆ ಈ ಮೂಲಕ ನೇಮಿಸಲಾಗಿದೆ. ಮತ್ತು ಜಮೀನಿನ ಅಧಿಕೃತ ಸ್ವಾಧೀನ ಆದೇಶಗಳನ್ನು 
ಪಡೆಯುವಂತೆ ಸದರಿ ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ದೇಶಿಸಲಾಗಿದೆ ಸದರಿ ಭೂಮಿಗಳಲ್ಲಿ ನಕಾಶೆಯನ್ನು ಪರಿವೀಕ್ಷಣೆಗಾಗಿ ವಿಶೇಷ 
ಭೂ ಸ್ವಾಧೀನಾಧಿಕಾರಿ, ತುಂಗಾ ಮೇಲ್ದಂಡೆ ಯೋಜನೆ, ಶಿವಮೊಗ್ಗ ಇವರ ಕಛೇರಿಯಲ್ಲಿ ಇಡಲಾಗಿದೆ. 




















ಅನುಸೂಚಿ 
ಜಿಲ್ಲೆ: ದಾವಣಗೆರೆ ತಾಲ್ಲೂಕು: ಹೊನ್ನಾಳಿ ಹೋಬಳಿ: ಗೋವಿಸಕೋವಿ-1 ಗ್ರಾಮ: ದೊಡ್ಡೇರಿ 
ಭೂಸ್ವಾಧೀನ 
ಕ್ರಮ ಖಾತೆದಾರರ ಅನುಭವದಾರರ | ಸರ್ವೆ ಜನನ ಎನನ 
ಯಣಭಾರ ಹಕ್ಕುಗಳು ತರಹೆ 
ಸಂಖ್ಯೆ ಹೆಸರು ಕ ಹೆಸರು ನಂ. ವಿಸ್ತೀರ್ಣ | ಆಕಾರ 
ಎ.ಗುಂ. | ರೂ.ಪೈ. 
1 2 3 4 5 6 7 8 
ಡಿ.ಜಿ. ರಾಜಪ್ಪ ಬಿನ್‌ ಎಂ.ಆರ್‌. 22/2009-2011 ಸ್ವಂತ 77/2 ಖುಷ್ಕಿ 0-20 0-39 
ಡಿ.ಜಿ, ಬಸಪ್ಪ ಪ್ರಗತಿ ಗ್ರಾಮೀಣಾ ಬ್ಯಾಂಕ್‌ ಶಿವಮೊಗ್ಗ 
ಡಿ.ಜಿ. ಸುರೇಶ ಬಿನ್‌ ಇವರಿಗೆ ರೂ. 18300000/-ಗೆ ಆಧಾರ 
ಡಿ.ಜಿ. ಬಸಪ್ಪ ಎ೦.ಆರ್‌.6/2009-2010 
ಪ್ರಗತಿ ಗ್ರಾಮೀಣಾ ಬ್ಯಾಂಕ್‌ ಶಿವಮೊಗ್ಗ 
ಇವರಿಗೆ ರೂ. 600000/-ಗೆ ಆಧಾರ 
ಒಟ್ಟು 0-20 
































ಇಪ್ಪತ್ತು ಗುಂಟೆ ಮಾತ್ರ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಗಂಗರಾಮ ಬಡೇರಿಯಾ, 
ಆಯುಕ್ತರು, 
ಪುನರ್‌ವಸತಿ, ಪುನರ್‌ ನಿರ್ಮಾಣ ಹಾಗೂ ಭೂ ಸ್ವಾಧೀನ, 
ಪದನಿಮಿತ್ತ ಸರ್ಕಾರದ ಕಾರ್ಯದರ್ಶಿಗಳು 
P.R. 80 ಕಂದಾಯ ಇಲಾಖೆ, ಬಾಗಲಕೋಟೆ. 


೬೦೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೬, ೨೦೧೩ 


ಭಾಗ ೬ 





ಕಂದಾಯ ಸಚಿವಾಲಯ 


ಭೂಸ್ವಾಧೀನ ಆಧಿನೀಯಮದ 6(1)ನೇ ಪ್ರಕರಣದ ಮೇರೆಗೆ ಘೋಷಣೆ 


ಕ್ರಮಾಂಕ : RD 13 AQಓ 2012 ದಿನಾಂಕ: 06/09/2012 


೧೧೨ 





08:LAQ/SR/22/2010-11, ದಿನಾಂಕ : 22/12/2011 ರ € 


1 
ಮಾ 
ಉಲ 


ಇರು 


ನ 


ಪ್ರಕಾರ ಹೊರಡಿಸ 


ಪ್ರ 


ಕರಣ 10 ರ 


೨ 9ರಲ್ಲಿನ ಪ್ರ 


ಅನುಸೂಚಿ 


ಗ್ರಾಮ : ತೂರಂಡ ಹಳ್ಳಿ 


: ಸುಗಟೂರು 


ಹೋಬಳಿ 


ತಾಲ್ಲೂಕು : Kolar 


: Kolar 


ಜಿಲ್ಲೆ 


Agricultural 












































fe 
22 
ಛಃ D 
ಚ 
B 
r 
ಲ್ಲ 
ಆ ulolelelelelelelele 
ಆ | ಟ್ಲಿ ರಕಕ ಕ |5|619|913ೌ% 
|S oAlA a ||P ಫೈ 
#™lalclcjlcjlcj|SjlSlcGlole 
ಕ 
2 
[ವ 
ಕ್ರ 
ಸ 
LU 
ಲ 
RB ರು 
3 ಈ. 
ಎಮಿ = 
1 > 
ಔ 
53 
B 
G 
ಲ 
ಜೆ 
ದ 
Ww 
3೫3 
ಟ್ರ 
33 
® 
ke) 
ಕ 
18 Ki Ki Ki 2 
139 
1೧ 
2 4 ತ & 
eee ap el [2 
1 |5| |5| 1೪ 18 
ಅಆ 00 00 
™ K ನ 
(2 
ಬ 
ಚ 
18 
wp 
ಗ 
1 
Ke 
(ಪ 
[ಗ್ಗ 
ಈ 
2 3 3 
p ನ 
1. ತ Ll Ll 
18 T3 © ಬ 
ಇ 2, Q Q 
Dp Kd 1 ಎ Ww 
ಗ್ದ ಡು ಮ್ಮ BH ಮ್ಮ 
ಇ [1 1 yp WH 
ಗ್ದ 11] Ko] ಛೆ Ko] 
2 1p KE 1p 
(2) ಜಿ ದ 0 
ಷ್ಟ ಸ ಗ 7 
> p1 HB p1 
(©) 
1 1 ರ) 1 
ke = WN ೧ 
30 

































































೬೦೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೬, ೨೦೧೩ ಭಾಗ ೬ 
ಅನುಸೂಚಿ 
ಜಿಲ್ಲೆ : Kolar ತಾಲ್ಲೂಕು : Kolar ಹೋಬಳಿ : ಹೋಳೂರು ಗ್ರಾಮ : ವಾನರಾಶಿ 
Agricultural 
ಚಕ್ಕು ಬಂದಿ ಭೂಸ್ವಾಧೀನದ ಜಮೀನಿನ 
ಕ್ರ.ಸ. ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸರ್ವೆ ನಂ ತರಹೆ 
ಉತ್ತರ ಪೂರ್ವ ದಕ್ಷಿಣ ಪಶ್ಚಿಮ ವಿಸ್ತೀರ್ಣ ಆಕಾರ 

1 ವೆಂಕಟಿಮ್ಮ/ಮುನೆಪ್ಪ 1121/*/B11 ಖುಷ್ಕಿ 0.3.00 

0.3.00 
2 ಮುನಿಯಪ್ಪ/ಮೂರ್ತೆಪ್ಪ 152/*/* ಖುಷ್ಕಿ 0.11.00 

0.11.00 

Village Extents: 0.14.00 



































DESIGNATION : ಸಹಾಯಕ ಆಯುಕ್ತರು 
LAOCIRCLE : ಸಹಾಯಕ ಅಯುಕ್ತರ ಕಛೇರಿ, ಕೋಲಾರ ಉಪ-ವಿಭಾಗ 


LAOLOCATION : ಕೋಲಾರ 


P.R. 110 





ಹೋಗಿರುವ ವಾನರಾಶಿ ಗ್ರಾಮವನ್ನು ಸೇರಿಸಿದಂತೆ ಸದರಿ ಅಧಿಸೂಚನೆಯನ್ನು ಪುನರ್‌ ಪ್ರಕಟಿಸಲಾಗುತ್ತಿದೆ ಹಾಗೂ ದಿನಾಂಕ: 7/9/2012ರಂದು ಪ್ರಕಟಿಸಲಾಗಿರುವ ಅಧಿಸೂಚನೆ ಗೌಣವಾಗುತ್ತಿದೆ." 





ಸರ್ಕಾರಿ ಕೇಂದ್ರ ಮುದಣಾಲಯ, ಘಟಕ-2, ಬೆಂಗಳೂರು. 


